ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತು 


965 


ಶ್ರೀ ಮೋಹನ್‌ ಕುಮಾರ್‌ ಕೊಂಡಜ್ಜಿ (ನಾಮನಿರ್ದೇಶನ ಹೊಂದಿದವರು) 
13-03-2020 


ಉತ್ತರಿಸುವವರು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 
ಸಸರ ಪ್ನ್‌ಗಘ ಪತ್ತಕ 
ಅ ರಾಮನಗರ ಜಿಕೆ ಮಾಗಡ ` ತಾಲ್ಲೂಕ. | ರಾಮನಗರ ಜಲ್ಲೆ ಮಾಗಡ ತಾಲ್ಲೂಕು, ಬಿಸ್ಕಾರು ಗ್ರಾಮ ಪಂಚಾಯತಿಯಲ್ಲಿ 


ಕುದೂರು ಹೋಬಳಿ, ಬಿಸ್ಕೂರು ಗ್ರಾಮ 
ಪಂಚಾಯತ್‌ ಕಛೇರಿಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ 19 ಜನ 
ವಾಟರ್‌ಮೆನ್‌, 01 ಬಿಲ್‌ಕಲೆಕ್ಟರ್‌ ಹಾಗೂ 
02 ಮಂದಿ ಬೆರಳಚ್ಚುಗಾರರಿಗೆ ಕಳೆದ 08 
ತಿಂಗಳಿಂದ ವೇತನ ಪಾವತಿಯಾಗದೇ 


ಸದರಿ ನೌಕರರು ಕಷ್ಟವನ್ನು 
ಅನುಭವಿಸುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ವೇತನ 


ಪಾವತಿಯಾಗದಿರಲು ಕಾರಣಗಳೇನು; 


ವಾಟರ್‌ಮೆನ್‌ ವೃಂದದಲ್ಲಿ 19 ನೌಕರರು, ಬಿಲ್‌ಕಲೆಕ್ಸರ್‌ ವೃಂದದಲ್ಲಿ ಒಬ್ಬ 
ನೌಕರರು ಮತ್ತು ಬೆರಳಚ್ಚುಗಾರ ವೃಂದದಲ್ಲಿ ಇಬ್ಬರು ನೌಕರರು 
ಕಾರ್ಯನಿರ್ವಹಿಸುತ್ತಿರುತ್ತಾರೆ. ಗ್ರಾಮ ಪಂಚಾಯತಿ ನೌಕರರಿಗೆ ಸರ್ಕಾರದ 
ನಿಧಿಯಿಂದ ವೇತನ ಪಾವಕಿಸಲು ಪಂಚಾಯತಿ ಅಭಿವ್ನ ೈದ್ಧಿ ಅಧಿಕಾರಿಗಳು 
ಪಂಚತಂತ್ರ ತಂತ್ರಾಂಶದಲ್ಲಿ ದಾಖಲಿಸಿರುವ ಸೇವಾ ವಿವರವನ್ನು ತಾಲ್ಲೂಕು 
ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಜಿಲ್ಲಾ pO 
ಉಪಕಾರ್ಯದರ್ಶಿಗಳು ಪರಿಶೀಲನೆ ಮಾಡಿದ್ದು, ಅದರಂತೆ ವಾಟರ್‌ಮೆನ್‌ 
ವೃಂದದಲ್ಲಿ 15 ನೌಕರರು, ಬಿಲ್‌ಕಲೆಕ್ಟರ್‌ ವೃಂದದಲ್ಲಿ ಒಬ್ಬ ನೌಕರರು ಮತ್ತು 
ಬೆರಳಚ್ಚುಗಾರ ವೃಂದದಲ್ಲಿ ಒಬ್ಬ ನೌಕರರು ಅರ್ಹರಿರುತ್ತಾರೆ. ಅದರಂತೆ 
ಸರ್ಕಾರದ ನಿಧಿಯಿಂದ ವೇತನ ಪಾವತಿಸಲಾಗುತಿದೆ. 


ಗ್ರಾಮ ಪಂಚಾಯತಿಯಲ್ಲಿ ಸರ್ಕಾರದ ನಿಧಿಯಿಂದ ವೇತನ ಪಾವತಿಸಲು 
ಒಳಪಡದಿರುವ ನೌಕರರು ಮತ್ತು ಹೆಚ್ಚುವರಿಯಾಗಿ ನೇಮಕ 
ಮಾಡಿಕೊಂಡಿರುವ ನೌಕರರಿಗೆ ಗ್ರಾಮ ಪಂಚಾಯತಿ ನಿಧಿಯಿಂದ ವೇತನ 
ಪಾವತಿಸಲು ತಿಳಿಸಲಾಗಿದೆ. ಈ ನೌಕರರಿಗೆ ಅಕ್ಟೋಬರ್‌ 2019 ರವರೆಗೆ 
ವೇತನ ಪಾವತಿಸಲಾಗಿದೆ. ಗ್ರಾಮ ಪಂಚಾಯತಿಯ ಕಂದಾಯ ವಸೂಲಿಯು 
ಕಡಿಮೆಯಾಗಿರುವುದರಿಂದ ವೇತನವನ್ನು ಪಾವತಿ ಮಾಡಲು 

ವಾಗಿರುವುದಿಲ್ಲ. ಕಂದಾಯ ವಸೂಲಿ ಮಾಡಿ ವೇತನ ಪಾವತಿಸಲು ಕ್ರಮ 
ಕೈಗೊಳ್ಳಲಾಗುತ್ತದೆ. 


ಗ್ರಾಮ 


ಸದರಿ ಜಿಲ್ಲೆಯ ಗಾ; 
ಪಂಚಾಯತ್‌ಗಳಲ್ಲಿ 
ಸರಿಯಾಗಿ 
ಪಾವತಿಯಾಗಿರುವುದಿಲ್ಲ; 
ವಿಷಯವು ಸರ್ಕಾರದ 
ಬಂದಿದೆಯೇ; ಬಂದಿದ್ದಲ್ಲಿ, ತೆಗೆದುಕೊಂಡ 


ಕಾ: 
ಎಷ್ಟು 


ವೇತನ 
ಸದರಿ 


ಕ್ರಮಗಳೇನು; 


ಸಮಯಕ್ಕೆ 


ಗಮನಕ್ಕೆ 


127 ಗಾಮ `ಪೆಂಚಾಯತಿಗಳಳ್ಲಿ "ಎಲ್ಲಾ ತಿಂಗಳ 
ಸರ್ಕಾರದ ಗಮನಕ್ಕೆ 


ರಾಮನಗರ `ಜಿಕ್ಲೆಯ 
ವೇತನವು ಸಕಾಲದಲ್ಲಿ ಪಾವತಿಯಾಗಿಲ್ಲದಿರುವುದು 
ಬಂದಿದೆ. 


ರಾಜ್ಯದ ಗ್ರಾಮ ಪಂಚಾಯತಿ ನೌಕರರಿಗೆ ಕಾರ್ಮಿಕ ಇಲಾಖೆಯ 
ಅಧಿಸೂಚನೆಯಂತೆ ಕನಿಷ್ಠ ವೇತನ ಮತ್ತು ತುಟ್ಟಿಭತ್ಯೆಯನ್ನು 5ನೇ 
ದಿನಾಂಕದೊಳಗೆ ತಪ್ಪದೆ ವೇತನ ಪಾವತಿ ಮಾಡಲು ಕ್ರಮ ಕೈಗೊಳ್ಳುವಂತೆ 
ಎಲ್ಲಾ ಗ್ರಾಮ ಪಂಚಾಯತಿಗಳಿಗೆ ನಿರ್ದೇಶನ ನೀಡಲಾಗಿದೆ. 


ಸದರಿ `ಸ್‌ರರಗೌ`"ಯಾವಾಗ ಷೌತನ 
ಸಂದಾಯವಾಗುವುದು? 


ಗ್ರಾಮ `'ಪೆಂಚಾಯಿತಿ`ನ್‌ಕರರಿಗೆ' ಗ್ರಾಮ ಪಂಚಾಯಿತಿಗಳು ಸಮರ್ಪಕವಾಗಿ 
ವೇತನ ಪಾವತಿಸದಿರುವ ಅಂಶವನ್ನು ಮನಗಂಡು ಸರ್ಕಾರವು ಮಾರ್ಜ್‌ 
2018 ರಿಂದ ಕಾರ್ಮಿಕ ಇಲಾಖೆ ನಿಗದಿಪಡಿಸಿರುವ ವೇತನವನ್ನು ಪಾವತಿಸಲು 
ಆದೇಶಿಸಿದೆ. ಸರ್ಕಾರದಿಂದ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳ ವೇತನಕ್ಕಾಗಿ 
2019-20ನೇ ಸಾಲಿನಲ್ಲಿ ರೂ.519.95 ಕೋಟಿಗಳ ಅನುದಾನವನ್ನು 4 
ತ್ರೈಮಾಸಿಕ ಕಂತಿನಲ್ಲಿ ಬಿಡುಗಡೆಗೊಳಿಸಲಾಗಿದೆ. 


14ನೇ ಹಣಕಾಸು ಆಯೋಗದ ಶೇ. 10 ರಷ್ಟು ಅನುದಾನವನ್ನು ಆಡಳಿತ 
ವೆಚ್ಚಕ್ಕಾಗಿ ಉಪಯೋಗಿಸಿಕೊಳ್ಳಲು ಅವಕಾಶವಿದ್ದು, ಅದರಂತೆ ಗ್ರಾಮ 
ಪಂಚಾಯತಿ ನೌಕರರ ವೇತನಕ್ಕಾಗಿ ಕೊರತೆಯಾಗುವ ಅನುದಾನವನ್ನು ಶೇ. 
10 ರ ಮಿತಿಯೊಳಗೆ ವೇತನಕ್ಕಾಗಿ ಭರಿಸಿಕೊಳ್ಳುವಂತೆ ಈಗಾಗಲೇ "ಎಲ್ಲಾ 
ಗ್ರಾಮ ಪಂಚಾಯತಿಗಳಿಗೆ ತಿಳಿಸಲಾಗಿದೆ. 


ಗ್ರಾಪಂಅ 2020 


ಗ್ರಾಮೀಣಾಭಿವ್ಯ ಮತ್ತು ಪಂ.ರಾಜ್‌ ಸಚಿವರು. 


